ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಭೂಪರಿವರ್ತನೆಗಾಗಿ ಬಂದ ಅರ್ಜಿಗಳ ಕುರಿತು 
ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳ ಕೇತು) - 
167 (1306) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ರಾಮನಗರ-ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿನ ತಾಲ್ಲೂಕುವಾರು ಭೂಪರಿವರ್ತನೆಗಾಗಿ ೦ಗ॥ne 
ನಲ್ಲಿ ಒಟ್ಟು ಸ್ವೀಕರಿಸಿರುವ ಅರ್ಜಿಗಳೆಷ್ಟು; ಇವುಗಳಲ್ಲಿ ವಿಲೇವಾರಿಯಾದ ಅರ್ಜಿಗಳು ತಿರಸ್ಮ್ಥಂತವಾದ 
ಅರ್ಜಿಗಳು, ಬಾಕಿ ಇರುವ ಅರ್ಜಿಗಳು ಎಷ್ಟು ; 


(ಆ) ಯಾವ ಉದ್ದೇಶಕ್ಕೆ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ; ಹಾಗೆಯೇ ಬಾಕಿ ಉಳಿಯಲು ಕಾರಣಗಳೇನು; 
ಯಾವ ಉದ್ದೇಶಕ್ಕಾಗಿ ಯಾವ ಹಂತದ ಅಧಿಕಾರಿಗಳ ಬಳಿ ತಿರಸ್ಮ್ಥಂತ ಮತ್ತು ಬಾಕಿ ಅರ್ಜಿಗಳು ಉಳಿದಿವೆ? 
(ಸಂಪೂರ್ಣ ಮಾಹಿತಿ ನೀಡುವುದು) 


